ಹಾ! ಎಂ. ಬಿ. ನೇಗಿನಹಾಳ 


ಸೇನವಾರರು ಮತ್ತು ಅವರ ಶಾಸನಗಳು 


ಸೇನವಾರರು ಪ್ರಾಚೀನ ಕರ್ನಾಟಕದ ರಾಜ 
ಮನೆತನಗಳಲ್ಲಿ ಪ್ರಮುಖರಾದವರು. ಆದರೆ ಇವರನ್ನು 
ಕುರಿತು ಈವರೆಗೆ ಹೆಚ್ಚಿನ ಅಧ್ಯಯನಗಳು ನಡೆದಿಲ್ಲ. 
ಕ್ರಿ.ಶ. ಸು. ೭ನೆಯ ಶತಮಾನದಿಂದ ಕಂಜುಬರುವ 
ಇವರು, ಚಿಕ್ಕಮಗಳೂರು, ಚಿತ್ರದುರ್ಗ, ಶಿವಮೊಗ್ಗೆ 
ಮತ್ತು ಧಾರವಾಡ ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ 
ದೊರೆತಿರುವ ಕೆಲವು ಶಾಸನಗಳಲ್ಲಿ ಇವರನ್ನು ಕುರಿತ 


ಗಿ ಕಕ್ಷೆ ಬಿ ನಿಬಗಳಿವೆ. 


ಈವರೆಗೆ ಪ್ರ ಕಟಕ ಶಾಸನಗಳಿಂದ ವ್ಯಕ್ತವಾಗುತ್ತದೆ. 
ಆದರೆ ಕ್ರಿ.ಶ. ೮ನೆಯ ಶತವಕಾನದಲ್ಲಿ ವಕಾತ್ರ್ರ ಇವರು 
ಮುಹಾಮಂಡಲೇಶ್ವರರಾಗಿ ಪ್ರಕಟಗೆ ೊಳ್ಳು ತ್ತಾರೆ. 
ಪಶ್ಚಿಮಘಟ್ಟ ಮತ್ತು ಪೂರ್ವದ ಕೆಲವು ಪ ದೇಶಗಳಲ್ಲಿ 
ಕಂಡುಬರುವ ಇವರು ಸೇಂದ್ರಕ-ಸಾಂತರರಂತೆ-ಆಳುಪರು 
ಬಾದಾಮಿ ಚಾಲುಕ್ಕರು, ರಾಷ್ಟ್ರಕೂಟರು. ಹಾಗೂ 
1... 4H ಕ್ಕರ ಅಧೀನರಾಗಿ ಆಳುತ್ತಿದ್ದುದು ಶಾಸನ 


1 Mysore and Coorg {rem ici 


ಇತಿಹಾಸ ದರ್ಶನ 


ಸಂಗತಿಗಳನ್ನು ಕಲೆ ಹಾಕಿದ್ದಾರೆ.! ಉದಾಹರಣೆಗೆ 
ಮುಂದಿನ ಉಲ್ಲೇಖಗಳನ್ನು ಇಲ್ಲಿ ಗಮನಿಸಬಹುದು. 


೧... ಕೊಪ್ಪ-೩೭ನೆಯ ಶಾಸನ ಸು. ಕ್ರಿ.ಶ. ೬೯೦ 
ಇದರಲ್ಲಿ ಇವರ ಮನೆತನದ ಉಲ್ಲೇಖ ಮಾತ್ರ 
ವಿದ್ದು ಆಳುಪರು ಇವರ ಅಧಿರಾಜರಾಗಿದ್ದಾರೆ. 
ಆಳುಪ ಚಿತ್ರವಾಹನನ ಹೆಸರು ಇದರಲ್ಲಿದೆ. 


೨. ಶಿಕಾರಿಪುರ-೨೭೮. ಕ್ರಿ.ಶ. ಸು. ೭೦೦ 
ಇವರ ವಂಶನಾಮ ನಿರ್ದೇಶನ 
ವಿದ್ದು ಸೇನಾವಾರ ದೊರೆ ಭೂವರಕ್ಕೆ ಅರ್ಕೇಸರಿ 
ಎಂಬವನು ವಂಗುಂದ ನಾಡನ್ನಾಳುತ್ತಿದ್ದನು. 
ಬಾ.ಚಾ. ಚಕ್ರವರ್ತಿ ವಿನಯಾದಿತ್ಯನು ಇವನ 
ಅಧಿರಾಜನಾಗಿದ್ದ. 


೩.  ಸೊರಬ-೩೮೧. ' ಕ್ರಿ.ಶ... ಸು. ೧೦೧೦ರಲ್ಲಿ 
ಅಯ್ದನೆಯ ವಿಕ್ರವಕಾದಿಶ್ಯನ ಅಧೀನನಾಗಿ 


ಸೇನವಾರ ದೊರೆಯೊಬ್ಬ ಬನವಾಸಿಯಲ್ಲಿದ್ದ. 


೪, ಚಿ.ಮ. ೬೧, ೬೨, ೯೪ ಮತ್ತು ೯೫ರಲ್ಲಿ ಇವರ 
ಉಲ್ಲೇಖಗಳಿವೆ. ಜೀವಿತವಾರ, ಜೀಮೂತವಾಹನ 
ವಾರ ಅಥವಾ ಮಾರಸಿಂಹ ಎಂಬ ಇವರ ಹೆಸರು 
ಗಳು ಕಂಡುಬರುತ್ತವೆ. 


೫. ದಾವಣಗೆರೆ-೮೪ ಮತ್ತು ೯೦ರಲ್ಲಿ ಇವರ ಕೆಲವು 


, ಬೆಳೆಗಾವಿ 
pp. 148-149 


[13] ೯೭ 


ಹೆಸರುಗಳು ಕಂಡುಬರುತ್ತವೆ. ಆದಿತ್ಯ, ಸೂರ್ಯ 
ಎಂಬವರು ೬ನೆಯ ವಿಕ್ರಮಾದಿತ್ಯನ ಅಧಿಕಾರಿ 
ಗಳಾಗಿದ್ದುದು ಕಂಡುಬರುತ್ತದೆ. 


೬. ಈ ಮೇಲಿನ ಉಲ್ಲೇಖಗಳಲ್ಲದೆ ರೈಸರ ಕಣ್ಣು 
ತಪ್ಪಿ ಉಳಿದು ಹೋಗಿರುವ ಶಿಕಾರಿಪುರ-೧೫೫ 
ನೆಯ ಶಾಸನವನ್ನೂ ಇಲ್ಲಿ ನಮೂದಿಸಬೇಕು. 
ಇದರ ಕಾಲ ಕೂಡ ಕ್ರಿ.ಶ. ಸು. ೮ನೆಯ ಶತಮಾನ 
ವಾಗಿದ್ದು “.. ಹನ” ಎಂದು ಹೆಸರು ತ್ರುಟಿತ 
ವಾದ ರಾಜನೊಬ್ಬ ಜೆದುಗೂರ ಎಪ್ಪತ್ತು 
ನಾಡನ್ನು ಆಳುತ್ತಿದ್ದಾಗ ಅವನ ಅಧೀನದಲ್ಲಿ ? 
ಒಬ್ಬ “ಸೇನಾವೆರಸ”ರ್‌ ಅಧಿಕಾರಿಯಾಗಿದ್ದನೆಂದು 
ಇದು ತಿಳಿಸುತ್ತದೆ. ಪ್ರಸ್ತುತ ಶಾಸನ ತುಂಬ 
ತ್ರುಟಿತವಾಗಿದೆ....ಹನ ಎಂಬ ತ್ರುಟಿತ ಹೆಸರು 
ಬಹುಶಃ ಚಿತ್ರವಾಹನ ೫ (ಅಥವಾ ಕ್ಷೇತ್ರವಾಹನ) 
ನದಾಗಿರಬಹುದು. 


ಮತ್ತೀಹಳ್ಳಿ 
ಬೆಟ್ಟಗೆರೂರು 
ಕಿರವಾಡಿ 
ತಿಳವಳಿ ೈ 
ಸಾತೇನಹಳ್ಳಿ 
ಚಿಕ್ಕೊಣತಿ 
ಅಗ್ರಹಾರ ಮುತ್ತಳ್ಳಿ 
ಕರ್ನೆಲ್ಲಿ 
ಮಲ್ಲೇನಹಳ್ಳಿ 
ಬಾರಂಗಿ 
ಅಬ್ಬಲೂರು 
ಬಂದಳಿಕೆ 


ಸ 0 ಚ ಗಿ ೫೪ US 


೦ಎ ೦ಎ 
ಆರರ 


ಉತ್ತರ ಕನ್ನಡ ಜಿಲ್ಲೆಯ ಎಸಳಿ ಮತ್ತು ಹಸ್ತಿ 
ಗಳಲ್ಲಿ ೧೫ರಂತೆ ಗೋಸಾಸಗಳ ಸಮೂಹ ಕಂಡುಬಂದುದು 
ಅತೀ ಹೆಚ್ಚಿನ ಸಂಖ್ಯೆಯ ಗೋಸಾಸಗಲ್ಲುಗಳ 


ಇದೀಗ ಇವರನ್ನು ಉಲ್ಲೇಖಿಸುವ ಹಲವಾರು 
ಹೊಸ ಗೋಸಾಸ ಶಾಸನಗಳು ನಾಗರಖಂಡ ಪ್ರದೇಶ 
(ಈಗಿನ ಸೊರಬ, ಹಿರೇಕೆರೂರ, ಶಿಕಾರಿಪುರ, ಹಾನಗಲ್‌ 
ಮತ್ತು ಬ್ಯಾಡಗಿ ತಾಲೂಕುಗಳ ಕೆಲವು ಊರುಗಳು) 
ದಲ್ಲಿ ಕಂಡುಬಂದಿವೆ. 


ಇಲ್ಲಿ ಗೋಸಾಸಗಳ ಬಗ್ಗೆ ಒಂದು ಮಾಶು ಹೇಳಿ 
ದರೆ ತಪ್ಪಾಗಲಿಕ್ಕಿಲ್ಲ. ಇದುವರೆಗೆ ಸಿಕ್ಕ ಗೋಸಾಸಗಳನ್ನು 
ಡಾ॥ ಎಂ.ಎಂ. ಕಲಬುರ್ಗಿಯವರು ತಮ್ಮದೊಂದು 
ಲೇಖನದಲ್ಲಿ ಪಟ್ಟಿ ಮಾಡಿದ್ದಾರೆ. (ಮಾರ್ಗ 
ಸಂಪುಟ ೨). ಆದರೆ ಈ ಸೇನವಾರರ ಅವಧಿಯಲ್ಲಿ 
ಅವು ಅತ್ಯಧಿಕ ಸಂಖ್ಯೆಯಲ್ಲಿ ದೊರೆತಿರುವುದು ಗಮನಿಸ 
ತಕ್ಕ ಸಂಗತಿಯಾಗಿದೆ. ನಾಗರಖಂಡ ಪ್ರದೇಶದಲ್ಲಿಯೇ 
ಒಟ್ಟು ಸು. ೯೦ ಗೋಸಾಸಗಳಿದ್ದು ಅವುಗಳಲ್ಲಿ ಸು. ೧೭ 
ಗೋಸಾಸಗಳು ಲಿಪಿಸಹಿತವಾಗಿವೆ. ಈ ಪಟ್ಟಿ ಮುಂದಿ 
ವಂತಿದೆ : 


ಅಲಿಖಿತ ಲಿಖಿತ ಒಟಿತ್ಸಿ 
೧ ೧ 
ಹ ೧ ೧ 
—— ೧ ೧ 
ಧ್‌ ಪಿ ೨ 
೩ ೩ 
೩ — ೩ 
೨೩ ೭ ೩೦ 
೧೯ — ೧೯ 
ಈ ೫ ೧೨ 
೧೪ ೧? ೧೫ 
ರಾ ೧ ೧ 
೧ ೧ ೨ 
ಒಟ್ಟು ೯೦ 

ಸಮುದಾಯವೆನಿಸಿತ್ತು. ಆದರೆ ಅಗ್ರಹಾರ ಮುತ್ತಳ್ಳಿ 


ಮತ್ತು ಕರ್ನೆಲ್ಲಿಗಳ ಸಮುದಾಯ ಅವನ್ನು ಮೀರಿರು 
ವುದು ಈಗ ಸ್ಪಷ್ಟ. ಎಂದರೆ ಸೇನವಾರರ ಆಡಳಿತದಲ್ಲಿ 


2 ಡಾ॥ ಭೋಜರಾಜ ಪಾಟೀಲರು ಇವುಗಳೆ ಕೆಲ ವಿವರಗಳನ್ನು ತೆಮ್ಮ ಅಪ್ರಕಟಿತ ಪ್ರಬಂಧದಲ್ಲಿ ಇತ್ತಿದ್ದಾರೆ 


೯೮ 


ಇತಿಹಾಸ ದರ್ಶನ 


ದಾತಾ 


ಗೋಸಾಸಗಳನ್ನು ನಿಲ್ಲಿಸುವುದು ಸಾಂಸ್ಕೃತಿಕವಾದ ಒಂದು 
ವಿಶೇಷ ಸಂಪ್ರದಾಯವಾಗಿ ರೂಢಿಗೊಂಡಂತೆ ತೋರಿ 
ಬರುತ್ತದೆ. 


ಈಗಾಗಲೇ ನೋಡಿರುವಂತೆ ಇವರ ಬಗ್ಗೆ ಕಂಡು 
ಬರುವ ಮೊದಲ ಉಲ್ಲೇಖ ಕೊಪ್ಪ-೩೭ರ ಕ್ರಿ.ಶ. 
೬೯೦ರ ಶಾಸನದಲ್ಲಿ. ಇಲ್ಲಿ ಇವರ ವಂಶನಾಮ ಮಾತ್ರ 
ವಿದ್ದು ಅಧಿರಾಜನಾಗಿ ಆಳುಪ ಚಿತ್ರವಾಹನನ ಹೆಸರು 
ಗೋಚರಿಸಿದೆ. ತರಂಬಾಯಿದ ಹಾರೋದ 
ಪ್ರರ ತಾ॥ ಶಾಸನದಲ್ಲಿ ಈ ಮನೆತನದ ಭೂವರಕ್ಕೆ 
ಅರ್ಕೇಸರಿ (ಆ ಅರಿಕೇಸರಿ ?) ಎಂಬವನು ಮುಂಗುಂದ 
ನಾಡನ್ನಾಳುತ್ತಿದ್ದುದಾಗಿ ಹೇಳಿದೆ. 


ಚಿಕ್ಕನಂದೀಹಳ್ಳಿ (ಬ್ಯಾಡಗಿ ತಾ|) ಯಲ್ಲಿ 
ದೊರೆತಿರುವ ಒಂದು ಶಾಸನದಲ್ಲಿ ಬಾದಾಮಿ ಚಾಲುಕ್ಕ 
ದೊರೆ ಕೊಕ್ಕುಲಿ ಎಂಬ ಅಧಿರಾಜನ ಕೆ ಕೆಳಗೆ ಸೇನವಾರ 
ಮನೆತನದ ದೋಸಿಯರ ಎಂಬ ಅರಸನು ಮುಗುಂದ 
ನಾಡನ್ನಾಳುತ್ತಿದ್ದನೆಂದು ತಿಳಿದುಬರುತ್ತದೆ. ಎಂದರೆ 
ೇಸಿ ಅಥವಾ ದೋಸಿಯರ ಎಂಬ ದೊರೆ ಸೇನವಾರ 
ಮನೆತನದವನೆಂಬ ಅಂಶ ಈ ಶಾಸನದಲ್ಲಿ ನಿರ್ದಿಷ್ಟ 
ವಾಗಿದೆ. ಇದಲ್ಲದೆ ಹಾವೇರಿ ತಾಲೂಕಿನ ದಿಡಗೂರ 
ಗ್ರಾಮದ ಒಂದು ಶಾಸನದಲ್ಲಿ ಕತ್ತಿಯರನು 
ಪೃಥ್ವಿಯನ್ನಾಳುತ್ತಿದ್ದಾಗ ಬನವಾಸಿ-೧೨೨೨೦೦ ಪ್ರಾಂತ 
ವನ್ನು ಮಂಡಲೇಶ್ವರನಾಗಿ ಆಳುತ್ತಿದ್ದಾಗ ದೋಸಿ 
ಎಂಬವನು ಮುಗುಂದದ ಮಹಾಜನರಿಗೆ ದತ್ತಿಗಳನ್ನು 
ಬಿಟ್ಟ ವಿಷಯ ಉಲ್ಲೇಖಗೊಂಡಿದೆ. ಇಲ್ಲಿನ ಕತ್ತಿಯರ 
ನೆಂದರೆ ಬಾ.ಚಾ.ಇಮ್ಮಡಿ ಕೀರ್ತಿವರ್ಮನೆಂದೂ ಇಲ್ಲಿಯ 
ದೋಸಿ,  ದೋಸಿಯರನೆಂದರೆ ಆತನ ಕೆಕೆ 
ಮಂಡಲೇಶ್ವರನಾಗಿದ್ದ ಸೇನವಾರ ದೊರೆಯೆಂದೂ ನಿಶ್ಚಿತ 
ವಾಗಿ ಹೇಳಬಹುದು. ಅದೇ ರೀತಿ ಚಿಕ್ಕನಂದಿಹಳ್ಳಿ 
ಶಾಸನದ ಕೊಕ್ಕುಲಿ ಎಂದರೆ ಬಾದಾಮಿ ಚಾಲುಕ್ಕ 
ಚಕ್ರವರ್ತಿ ಇಮ್ಮಡಿ ವಿಕ್ರೆವಣಾದಿತ್ಶನೆಂದು ತಿಳಿಯ 


511, XVIII. No. 278 


ANU A |! 


ಇತಿಹಾಸ ದರ್ಶನ 


ವಳು ವಾಯು ೨ 3 ಗಸ್‌ ಹ ಬ್ಗ ಸೆ ಧಃ ಕ್‌ 
ಧಾರವಾಡ ಜರ್ಲಯ ಶಾಸನ ಸೂಚೆ, ಪ್ರಟ ೫೦, ನಂ. ೪ 


೧.1. Vol. VI ಐ. 251 ; 811, ೨7/111, No. 317 


ಬಹುದು. ಇಮ್ಮಡಿ ವಿಕ್ರೆವಾದಿತ್ಯನ ಕಾಲದಲ್ಲಿ ಈ 
ದೋಸಿಯರ ಮಂಗುಂದ ವಾಡಿನ ನಾಡಾಧಿಕಾರಿಯಾಗಿದ್ದು 
ಅವನ ಮಗ ಇಮ್ಮಡಿ ಕೀರ್ತಿವರ್ವಾನ ಕಾಲದಲ್ಲಿ 
ಬನವಾಸಿ-೧೨೦೦೦ ಪ್ರಾಂತದ. ಮಹಾಮಂಡಲೇಶ್ವರ 
ನಾಗಿ ಉನ್ನತಿ ಹೊಂದಿದ. ಆದರೆ ದುರ್ದೈವವಶಾತ್‌ 
ಈತ ಚಾಲುಕ್ಕರಿಗೂ ರಾಷ್ಟ್ರಕೂಟರಿಗೂ ನಡೆದ ಘೋರ 
ಯಬದ್ಧದಲ್ಲಿ ಪ್ರಾಣ ಕಳೆದುಕೊಂಡ. ಪ್ರಸ್ತುತ ವಿಷಯ 
ವನ್ನು ಬ್ಯಾಡಗಿ ತಾಲೂಕು, ಸಿಡೇನೂರ ಶಾಸನ ಸ್ಪಷ್ಟ 
ವಾಗಿ ಹೇಳಿದೆ.* ಪ್ರಸ್ತುತ ಶಾಸನದಲ್ಲಿ ದೋಸಿ ಮತ್ತು 
ಪೊಗಿಲ್ಲಿ ಎಂಬ ಇಬ್ಬರ ಹೆಸರುಗಳು ಬಂದಿರುವುದರಿಂದ 
ಇಲ್ಲಿನ ಪೊಗಿಲ್ಲಿ ಎಂದರೆ ಸೇಂದ್ರಕ ದೊರೆ ಶ್ರೀ ಪೊಗಿಲ್ಲಿಯೇ 
ಆಗಿರಬಹುದು. ಅದೇ ರೀತಿ ಭೂವರಕ್ಕೆ ಮುತ್ತು ದೋಸಿ 
ಯರರು ಮೂಲತಃ ಮುಗುಂದ ನಾಡಿನ ಅಧಿಕಾರಿ 
ಗಳಾಗಿದ್ದು ಇಬ್ಬರ ನಡುವಿನ ಕಾಲಾವಧಿ ತೀರ ಕಡಿಮೆ 
ಇರುವುದರಿಂದ ಇವರೀರ್ವರೂ ತಂದೆ ಮಕ್ಕಳಾಗಿರುವ 
ಸಾಧ್ಯತೆ ತುಂಬ ಹೆಚ್ಚಾಗಿದೆ. 


| 


ದಿಡಗೂರ ಶಾಸನ ದೋಸಿಯರನು ಕೀರ್ತಿವರ್ಮನ 
ಅಧೀನನಾಗಿ ಬನವಾಸಿ ನಾಡನ್ನು ಆಳುತ್ತಿದ್ದ ವಿಷಯ 
ತಿಳಿಸುವಂತೆ ವಕ್ಕಲೇರಿ ತಾವ್ರುಪಟ ಕೂಡ ಈತನನ್ನು 
ಬನವಾಸಿ ಮಂಡಲೇಶ್ವರನೆಂದು. ಗುರುತಿಸುತ್ತದೆ. 
ಪ್ರಸ್ತುತ ಶಾಸನದ ಕಾಲ ಕ್ರಿ.ಶ. ೭೫೮. ಇದರಲ್ಲಿ ದೋಸಿ 
ಯರನು ಚಕ್ರವರ್ತಿಯ ಅನುಜ್ಞೆ ಪಡೆದು ಸುಳ್ಳಿಯೂರು 
(ತಾಮರಮಬುಗೆ ; ಪಾನುಂಗಲ್‌ ಮತ್ತಾ ಕಿಜುವಳ್ಳಿಗಳ 
ಮಧ್ಯದಲ್ಲಿದ್ದ) ನೆಂಗಿಯೂರು ಹಾಗೂ ನಂದಿವಳ್ಳಿ 
ಗ್ರಾಮಗಳನ್ನು ಕೆಲವು ಬ್ರಾಹ್ಮಣರಿಗೆ ದತ್ತಿಯಾಗಿ 
ಬಿಟ್ಟನೆಂದಿದೆ.6 ಇದೀಗ ದೊರೆತ ಮಲ್ಲೇನಹಳ್ಳಿಯ 
ಶಿವಾಲಿಹಕ್ಕಲಿನಲ್ಲಿ ದೊರೆತ ಒಂದು ಶಾಸನದಲ್ಲಿಯೂ 
ಈತನ ಹೆಸರು ಬಂದಿದೆ.? ಕೀರ್ತಿವರ್ಮನು ಪೃಥ್ವಿ ್ವೀರಾಜ್ಯ 
ಗೆಯ್ಯುವಲ್ಲಿ ದೋಸಿಯರನು ಬನವಾಸಿ ಪನ್ನಿರ್ಚ್ಚಾಸಿರ 
ವನ್ನು ಆಳುತ್ತಿದ್ದುದಾಗಿ ಈ ಶಾಸನ ಸ್ಪಷ್ಟಪಡಿಸುತ್ತದೆ. 


The Dynasties of Canarese Districts, 0. 377 
ಸತ್ಯಶುದ್ಧ ಕಾಯಕ್ಕ ಸಂ. ೩, ಸಂಚಿಕೆ ೩-೪, ಪುಟ. ೧೧೯ 


ಇವನ ತರುವಾಯ ಬಾದಾವಿ ಚಾಳುಕ್ಕರಿಗೆ 
ವಿರೋಧಿಯಾಗಿ ರಾಷ ಕೈಕೂಟ ಪರ, ಅವರ ಅಧೀನನಾಗಿ 
ಬನವಾಸಿ ಪ್ರಾಂತವನ್ನು ಆಳುತ್ತಿದ್ದ ಮಾರಕ್ಕೆ ಆರಸ 
ನೆಂಬುವನ ಹೆಸರು ಈಗ ದೊರೆತಿರುವ ಹೊಸ ಶಾಸನ 
ಗಳಲ್ಲಿ ಉಕ್ತವಾಗಿದೆ : ಶಿವಾಲಿಹಕ್ಕಲಿನ ಒಂದು ಶಾಸನ 
ಮುಂದಿನಂತಿದೆ ; 


ಸ್ವಸ್ತ್ಯಕಾಲ ವರ್ಷ ಶ್ರೀ ಪೃಥುವೀ ವಲ್ಪಭ 

ಮಹಾರಾಜಾಧಿ ರಾಜ ಪ 

ರಮೇಶ್ವರ ಭಟರರಾ ಪೃಥುವಿಯರಾನ್ನೇಕಚ್ಛ್ಚ ತ್ರ 
ಚಾಯೆಯಿನರಿಪಿಪಾ 


ಲಿಸೆ ಅಕಾಲ ವರ್ಷ ಶ್ರೀ 

ಸೇನಾವರ ಮಾರಕ್ಕೆ ಅರಸರ್ಬನ 

ವಾಸಿ ಪನ್ನಿ ಚ್ಛಾ ತ ಮಾನಾಳೆ ಆದಿತ್ಯ ಸೇನ 
ಪಣಿ ತರ್‌ ಧರ್ಮ್ಮರಾಜ್ಯಣ ] ಆಳೆ 


No ಆ 


ಪೃಥುವೀ ವಲ್ಲಭ 


sere 


ಇದರಿಂದ ವಾರಕ್ಕೆ ಅರಸ ಸೇನವಾರ ಮನೆತನ 


೧.  ಮುತ್ತಳ್ಳಿ (ಸತ್ಯಶುದ್ಧ ಕಾಯಕ, ೩-೩, ೪, ನಂ. ೧೦) 
೨. ಮಲ್ಲೇನಹಳ್ಳಿ (ಅದೇ., ನಂ. ೨) 

೩, (” ನಂ.೩) 

೪. ಮುತ್ತಳ್ಳಿ ( 7 ನಂ.) 

೫. | ( * ನಂ.ಬಿ 

೬, ik (| ಜಂಬು 

ಜ್ಯ ೫ ( * ನಂ.೯) 

೮... ಬೆಟ್ಟಗೆರೂರ (ಅದೇ., ನಂ. ೧೧) 

೯. ನೂಲಗೇರಿ (KRI, Pro. Report, 1953-57 ನಂ. ೫) 
೧೦. ೬ (ಅದೇ., ನಂ. ೧೧) 


೧೧. ಸಿಡೇನೂರ ($1, XX, ೫7೦. 10) 
೧೨. ನರೇಗಲ್‌ (ET, VI. p. 162) 


೧೩.  ಹೊಂಬಳಿ 


(81, XXXII, p. 257) 


ದವನೆಂಬ ಅಂಶವನ್ನು ಇದು ಸಮರ್ಥಿಸುತ್ತದೆಯಲ್ಲದೆ 
ಈತ ಒಂದನೆಯ ಕೃಷ್ಣನ ಒಬ್ಬ ಸ ಹಾಗೂ 
ಪ್ರಬಲ ಮಂಡಲೆ ಶ್ವ ರನಾಗಿದ್ದೆ ನೆಂಬುದ ಬೆಳಕಿಗೆ 
ಬರುತ್ತದೆ. ಒಂದನೆಯ ಕೃಷ ನಿಗೆ ee ಪೃಥುವೀ 
ವಲ್ಲಭ ಎಂದಿರುವಂತೆಯೇ ಮಾರಕೆ 4 ಅರಸನನ್ನು ಅಕಾಲ 
ವರ್ಷ ಪೃಥುವೀವಲ್ಲಭ ಎಂದಿರುವುದು ತುಂಬ 
ಗಮನಾರ್ಹ ಅಂಶ. ಬಾದಾವಿಂ ಚಾಲುಕ್ಕರ ಅಧಿಕಾರ 
ವನ್ನು ಕಿತ್ತೊಗೆಯುನಲ್ಲಿ ರಾಷ್ಟ್ರ ಕೂಟ ಒಂದನೆಯ 
ಕೃಷ್ಣನಿಗೆ ವಕಾರಕ್ಕೆಯರಸ ಅಪಾರ "ಸಹಾಯ ಸಲ್ಲಿಸಿರು 
ವುದು ಇದರಿಂದ ಸಿದ್ಧವಾಗುತ್ತದೆ. ಸೇನವಾರ ಮನೆತ 
ದವನೇ ಆದ ದೋಸಿಯರ ಮತ್ತು ಸೇಂದ್ರಕ ಪೊಗಿಲ್ಲಿ 
ಗಳನ್ನು ಬಗ್ಗು ಬಡಿದು ಈ ಭಾಗದಲ್ಲಿ ರಾಷ್ಟ್ರ ಕೂಟರಂ 


ಮ್ಮ ಆಧಿಪತ ತ್ರ ಸ್ಕಾ ಪಿಸುವಲ್ಲಿ ಈಶನ ಪಾತ್ರ ತುಂಬ 
ಡು ರು 
ಈಗ ವಠಾರಕ್ಕೆ ಆರಸನ ವಂಶ ನಿರ್ದಿಷ್ಟ ಗೊಂಡದ್ದ 


ರಿಂದ ಸೇನವಾರ ಮನೆತನಕ್ಕೆ ಸಂಬಂಧ ಪಡುವ ಶಾಸನ 
ಲಿದೆ. ನೇರವಾಗಿ ಇವನ ಹೆಸರನ್ನು 
'ಂದಿನಂತಿವೆ 


£L 


ತೆ ₹ 


ಹೇಳುವ ಶಾ ಸನಗಳ 


ಅಧಿರಾಜ ರಾ. ಕೂ. ೧ನೆಯ ಕ ಷ್ಣ 


ಶರಾ 


ರಾ. ಕೂ. ೨ನೆಯ ಗೋವಿಂದ 


ರಾ. ಕೂ. ೧ನೆಯ ಕ 


(ಕೇವಲ ಮಾರಕ್ಕೆಯರಸನ 
ಉಲ್ಲೇಖ ವರಾತ್ರವಿದೆ) 


ಇವಲ್ಲದೆ “ಶ್ರೀ ಮಾಕ್ಕೆ ಅ... ನಾಡಾಳೆ” ಎಂದು 
ಹೇಳುವ ರಾಣಿಬೆನ್ನೂರ ತಾ. ಹೂಲಿಹಳ್ಳಿ ಶಾಸನೋಕ್ತ 
ಅಧಿಕಾರಿ ಮಾರಕ್ಕೆ ಅರಸನೇ ಆಗಿರುವ ಸಾಧ್ಯತೆಯಿದೆ.₹ 


ಹೀಗೆ ವಕ್ಕಲೇರಿ ತಾಮ್ರಶಾಸನ, ದಿಡಗೂರು. 
ಚಿಕ್ಕನಂದೀಹಳ್ಳಿ, ಮಲ್ಲೇನಹಳ್ಳಿ ಮತ್ತು ಸಿಡೇನೂರು 


ಗಳ ಶಿಲಾಶಾಸನಗಳು ಸೇನವಾರ ದೋಸಿಯಂವನ ಹೆಸರನ್ನು 


ಲು ಶ್‌ ೪0 ನ ವಿ ನ್ಯ ತಿ A 
ನೇರವಾಗಿ ಹೇಳುವ ೮ ದಾಖಲೆಗಳು ಮ ತು 


ಅರಾಮ ಅ Eve Ci 


ವ 3 


ಣೌ ಸಾ ಎ ಗಾರ ಡಿ 
ತ್ತದ. ಅದೇ ರೀತಿ ಮಾರಕ್ಕ 
ಬ್‌ 


ದಿ ಹ ~ ತ್‌ ಇ ಡಿ 
ಹೇಳುವ ಪ ಸವಗ ಛೆ ಸಂಖೆ 


ಶಿ 
ಇವಲ್ಲದೆ ಹೆಸರು ಅಸ್ಪಷ್ಟವಾಗಿರುವ ಆ 


ಸು. ೨೫ರಷ್ಟಾದರೂ. ಹೆಚ್ಚಾಗುತ್ತಲಿದೆ. 


ದೋಸಿಯರ ಮುತ್ತು ಮಾರಕ್ಕೆ ಅರಸರು ಒಂದೇ 
ವಂಶದವರಾಗಿದ್ದು ಒಂದೇ ಪ್ರದೇಶಕ್ಕೆ ಸೇರಿದ್ದರೂ 
ಪರಸ್ಪರ ವಿರೋಧೀ ರಾಜಕೀಯ ಶಕ್ತಿಗಳ ಅಧೀನ 
ರಾಗಿದ್ದು ಒಬ್ಬರ ವಿನಾಶಕ್ಕೆ ಮತ್ತೊಬ್ಬರು ಕಾರಣ 
ಯ ವಿಪರ್ಯಾಸವಷ್ಟೆ. ಅಷ್ಟೇ ಅಬ್ಬದೆ 
2ರಸೆ ರಾ.ಕೂ. ಒಂದನೆಯ ಕಷ್ಟ, 
ಅವನ ಮಗ ಇಮ್ಮಡಿ ಗೋವಿಂದ ಮತ್ತು ಗೋವಿಂದನ 
ತಮ್ಮ ಧ್ರುವ-ಈ ಮೂವರ ಅಧೀನನಾಗಿ ಬನವಾಸಿ 
ಮಂಡಲದ ಅಧಿಕಾರ ಹೊಂದಿದ್ದ ರೂ ನಡುವೆ ಕೆಲ ಕಾಲ 
ಇಮ್ಮಡಿ ಗೋವಿಂದನ ಅವಧಿಯಲ್ಲಿನ ಮುತ್ತಳ್ಳಿ ಡಿಯ 
ಎರಡು ಶಾಸನಗಳಲ್ಲಿ ಇವನ ಹೆಸರಿಲ್ಲ. ಬದಲು ಎಜಕಿಯ 
ರಸ ಎಂಬವನ ಹೆಸರು ಕಂಡುಬರುತ್ತದೆ. ಮುಂದೆ ಪುನಃ 
ಮುತ್ತಳ್ಳಿಯ ನಂ. ೮ ಮತ್ತು ೯ನೆಯ ಧ್ರುವನ ಶಾಸನ 
ಗಳಲ್ಲ! ಇವನ ಹೆಸರು ಕಾಣಿಸಿಕೊಂಡಿದೆ. ಇಮ್ಮಡಿ 
ಗೋವಿಂದನನ್ನು ಅವನ ತಮ್ಮ ಧ್ರುವ ಪದಚ್ಯುತ 
ಗೊಳಿಸಿದ್ದು ಒಂದು ಪ್ರಮುಖ ಘಟನೆ. ಬಹುಶಃ ಈ 
- ತಾಕಲಾಟದಲ್ಲಿ ಮಾರಕ್ಕೆಯರಸ ಧ್ರುವನ ಪರವಾಗಿ 
ನಿಂತುದು ಗೋವಿಂದನ ಅವಕೃಪೆಗೆ ಕಾರಣವೆಂದು 


8 SIL, XVIIL, No. 311 


ಊಹಿಸಬಹುದು. ವಠಾರಕ್ಕೆಯರಸ ಬನವಾಸಿಯ 
ಮಂಡಲೇಶ್ವರ ಪದವಿಯನ್ನು ಪುನಃ ಧ್ರುವನ ಕಾಲದಲ್ಲಿ 
ಸಂಪಾದಿಸಿರುವ ಬಗ್ಗೆ ಮೇಲಿನ ಶಾಸನಗಳು ಖಚಿತ 
ಆಧಾರ ನೀಡುತ್ತವೆ. 


ಎರೆಯಮ್ಮ ಮತ್ತು ಮಾರಕ್ಕೆ ಅರಸರ 
ತರುವಾಯ ಬನವಾಸಿಯ ಮಂಡಲೇಶ ಸರರಾಗಿ, ಚುಳುಕ್ಕ 
ರಾಜಾದಿತ್ಯ, ಮದನಾಗ, ಮುದೆಲೂರ ಮಾರ, ದನ್ತಿಗ 
ವೊದಲಾದನರ ಹೆಸರುಗಳು ಕಂಡುಬರುತ್ತವೆ. ಇದರಿಂದ 
ಧ್ರುವನ ಆಳ್ವಿಕೆಯ ಉತ್ತರಾವಧಿಯುಲ್ಲಿ ವರಾರಕೆ ್ಯ ಅರಸ 
ತೀರಿಕೊಂಡಂತೆ ಕಾಣುತ್ತದೆ. ಸೇನವಾರ ದೋಸಿಯರ 
ಕ್ರಿ.ಶ. ಸು. ೭೬೦ರಲ್ಲಿ ಅಸುನೀಗಿದ್ದು ಅದೇ ಕಾಲದಲ್ಲಿ 
ಮಾರಕ್ಕೆ ಅರಸ ಅಧಿಕಾರಕ್ಕೆ ಬಂದಿದ್ದಾನೆ. ಮತ್ತು 
ಧ್ರುವನ ಕೊನೆಯ ವರ್ಷಗಳಲ್ಲಿ ಎಂದರೆ ಸು. ೭೮೦ರ 
ಆಸುಪಾಸಿನಲ್ಲಿ ಈತ ತೀರಿಕೊಂಡಿದ್ದಾನೆಂದು ಊಹಿಸ 
ಬಹುದು. 


ಮೇಲೆ ಹೇಳಿದ ಬನವಾಸಿಯ ಮಂಡಲೇಶ ರಲ್ಲಿ 
ರಾಜಾವಿತ್ಯನ ವಂಶ ಖಚಿತವಾಗಿದೆ. ಇನ್ನುಳಿದವರ ವಂಶ 
ಗಳು ಸ್ಪಷ್ಟವಾಗುವುದಿಲ್ಲ. ಇವರಲ್ಲಿ ಇನ್ನೂ ಒಬ್ಬಿಬ್ಬರು 
ಸೇನವಾರ ಮನೆತನದವರಾಗಿರುವ ಸಾಧ್ಯತೆಯನ್ನು ನಾವು 


ಇಟ್ಟು ಕೊಳ್ಳೆ ಬಹುದು. 


ಹಾವೇರಿ ತಾ. ದೇವಗಿರಿಯ ಒಂದು ಶಾಸನ 
(SIL, ೫77111, ನಂ. ೩೦೮)ದಲ್ಲಿ ಕಾಲ ನಿರ್ದೇಶನವಿಲ್ಲ. 
ಶಾಸನ ಸಂಪಾದಕರು ಇದರ ಲಿಪಿ ಎಂಟನೆಯ ಶತಮಾನ 
ವೆಂದು ತಿಳಿಸುತ್ತಾರೆ. ಇದರಲ್ಲಿ ಸೇನಮಲ್ಲರ ವಕಾಚಣಗಾ 
ಮುಣ್ಣ ಬಾಸವೂರ ನೂರನಲ ಿತ್ತನ್ನು ಆಳುತ್ತಿದ್ದು: ದಾಗಿ 
ಹೇಳಿದೆ. ಇದರಲ್ಲಿ ಹೆಚ್ಚಿನ ವಿವರಗಳಿಲ್ಲ. ಇಲ್ಲಿನ 
ಸೇನಮಲ್ಲರೆಂದರೆ ಸೇನವಲ್ಲ ಅಥವಾ ಸೇನವರ/ಸೇನವಾರ 


ರೆಂಬೇ ಗ್ರಹಿಸಬಹುದು. ಏಕೆಂದರೆ ಪ್ರಸ್ತುತ ಬಾಸವೂರು 


ಇ 0 
ಪ್ರದೇಶ ೮ನೆಯ ಶತಮಾನದ ಅವಧಿಯಲ್ಲಿ ಸೇನವಾರರ 


ಅಧಿ:ನವಾಗಿತ್ತು. ಆದರೆ ಈ ಮಾಚಗಾಮುಂಡನ ಹಿಂದು 
-ಮುಂದುಗಳು ಗೊತ್ತಾಗುತ್ತಿಲ್ಲ. 


೨ ಅ.ಚಿ. ೭ರಲ್ಲಿದ್ದುದು ಮತ್ತು “ಸಾಧನೆ' ನಂ. ೨೨, ಸಂ. ೩-೪ 


10 ಇವನ ಬದಲು ಕಂಡುಬರುವ ಎಜಕಿಯರೆಸ ಎಂಬುದು ಎಜಿಿಯಮ್ಮರಸ ಎಂದಾಗಿರುವುದು ಹೆಚ್ಚು ಸಮಂಜಸ 


ಇತಿಹಾಸ ದರ್ಶನ 


೧೦೧ 


| 
| 
Fl 
| 


ಮುಂದೆ ಸು. ೧೫೦-೨೦೦ ವರ್ಷಗಳವರೆಗೆ 
ದಾಖಲೆಗಳಲ್ಲಿ ಸೇನವಾರರ ಉಲ್ಲೇಖಗಳು ಕಂಡು 
ಬರುವುದಿಲ್ಲ. ಕ್ರಿ.ಶ. ಸು. ೧೦೧೦ನೆಯ ಶಾಸನವೊಂದ 
ರಿಂದ ಚಾಲುಕ್ಕ ದೊರೆ ೫ನೆಯ ವಿಕ್ರವಕಾದಿತ್ಮನ ಅಧೀನ 
ನಾಗಿ ಒಬ್ಬ ಸೇನವಾರ ದೊರೆ ಬನವಾಸಿ ಪ್ರಾಂತವನ್ನಾಳು 
ತ್ತಿದ್ದನೆಂದು ತಿಳಿದುಬರುತ್ತದೆ.!! ಅದೇ ರೀತಿ ಹಾವೇರಿ 
ತಾಲೂಕಿನ ಕಬ್ಬೂರು ಮತ್ತು ಬಿದರಗಡ್ಡಿ ಶಾಸನಗಳಲ್ಲಿ 
(511, ೫7೫111 ನಂ. ೪೫ ಮತ್ತು ೫೨) ಕಣ್ಣಮ್ಮ 
ಮೂ ಕಣ್ವ ನೃ ಪನೆಂಬವನು ಸೇನವಲ್ಲರ ವಾನೆತನದವ 
ನೆಂದು ಹೇಳಿದೆ. ಈತ ಬಹುಶಃ ಸೇನವಾರ ವಂಶದವನೆ 
wis ಜು ೧೪೦ (ಹಿರೇಕೆರೂರ ಮತ್ತು 
ಬ್ಯಾಡಗಿ ತಾಲೂಕುಗಳ ಪ್ರದೇಶ)ನ್ನೂ ಆಳುತ್ತಿದ್ದ 
ಈತನ ಕಾಲ ೧೧ನೆಯ ಶತವಠಾನದ ಪೂರ್ವಾರ್ಧ. ೧೧ 
ನೆಯ ಶತವಕಾನದ ಉತ್ತರಾರ್ಧ ಮತ್ತು ೧೨ನೆಯ 
ಶತಮಾನದ ಆದಿಭಾಗದಲ್ಲಿ ಈ ಮನೆತನದ ಜೀವಿತವಾರ, 
ಜೀವನವಾರ. ವಠಾರ ಸ ವಕಾರಸಿಂಹ ಎಂಬವರು 
ಕ್ರಮವಾಗಿ ಕಂಡುಬರುತ್ತಾರೆ. ಸೂರ್ಯ ಮತ್ತಾ ಆದಿತ 
ರೆಂಬವರು ಆ ವಿಕ್ರಮಾದಿತ್ಯನ ಅಧಿಕಾರಿಗಳಾಗಿದ್ದ 
ಸಂಗತಿಯನ್ನೂ ಬಿ.ಎಲ್‌. ರೈಸರು ಗುರುತಿಸಿದ್ದಾರೆ.!3 


ಹೀಗೆ ಇವರು ೭ನೆಯ ಶತವಕಾನದಿಂದ ೧೨ನೆಯ 


ಶತಮಾನದವರೆಗೂ ಮಧ್ಯ ಕರ್ನಾಟಕದಲ್ಲಿ ಕಂಡು 
ಬರುತ್ತಾರೆ. ಇವರಲ್ಲಿ ಅತ್ಯಂತ ಪ್ರಮುಖರೆಂದರೆ 
ದೋಸಿಯರ ಮತ್ತು ಪಠಾಂಕೈಯರಸರು ಇಬ್ಬರೂ 
ಬನವಾಸಿ-೧೨೦೦೦ ಪ್ರಾಂತದ ಮಹಾಮಂಡಲೇಶ್ವರ 
ರಾಗಿದ್ದವರು. ಈವರೆಗೆ ಈ ಮನೆತನ ಇಂಥ ಮಹತ್ವದ 
ವ್ಯಕ್ತಿಗಳೇ ಇತಿಹಾಸಕಾರರ ಗವಂಃನಕ್ಕೆ ಬಾರದೆ 
ಮರೆಯಲ್ಲಿ ಉಳಿದಿದ್ದರು. 


ಇವರು ಜೆ ೈನಧರ್ಮೀಯರೆಂದಂ ಬಿ.ಎಲ್‌. ರೈಸ್‌ 
ಗುರುತಿಸಿದ್ದಾರೆ. ಕನತಿ ಮೊದಲಾದ ಶಾಸನಗಳಲ್ಲಿ 
ಇವರನ್ನು ಕೂಡಲೂರಪುರ ಪರಮೇಶ್ವರರು.ಮೃಗೇಂದ್ರ 
(ಪಂಡ) ಲಾಂಛನರು ಫಣಿಧ್ವಜ ವಿರಾಜವಕಾನರು, ಖಜರ 

11 ಅ.ಚಿ. ೧ ನೋಡಿ 

12 ಅದೇ, 


ಶ್ರಿಣೇತ್ರರು ಎಂದು ಪರಿಚಯಿಸುತ್ತವೆ. ಕನತಿಯ ಶಾಸನ 
ಶಿಲೆಯ ಮೇಲ್ಭಾಗದಲ್ಲಿ ಮೂರು ಹುತ್ತಗಳಿಂದ ಹೊರ 
ಬಂದು ಹೆಡೆ ಎತ್ತಿರುವ ೩ ಸರ್ಪಗಳು ಮುತ್ತು ಅವುಗಳ 
ಎಡ ಪಕ್ಕದಲ್ಲಿ ನಿಂತಿರುವ ಸಿಂಹವೊಂದನ್ನು ಬಿಡಿಸಲಾ ಗಿದೆ. 
ಖಚರ ಭಂತದವಕೇಯಾದು ಬರಿಯ ಕಪೋಲ ಕಲ್ಪನೆ 
ಎಂದು ಬೇರೆ ಹೇಳಬೇಕಿಲ್ಲ. ಇವರ ಮೂಲ ನೆಲೆ 
ಕೂಡಲೂರು ಎಂದಿರುವುದು ಕೂಡ ಇವರು ಮೂಲತಃ 
ಕನ್ನಡ!3 ನೆಲದಿಂದ ಮೇಲೆ ಬಂದವರೆಂಬುದನ್ನು 
ಸಾಬೀತು ಪಡಿಸುತ್ತದೆ. ಇಂದಿನ ಹರಿಹರ ಪಟ್ಟಣ 
ಪ್ರಾಜೀನ ನಾಳಿನ ಕೂಡಲೂರೆಂದು ಹೆಸರಾಗಿತ್ತು. 
ಇಂಥ ಕೂಡಲೂರುಗಳು ಹಲವಾರಿವೆ. ಇವರ ಮೂಲ 
ನೆಲೆ ವಯ್ಯ ಕರ್ನಾಟಕದಲ್ಲಿನ ಇಂಥ ಯಾವುದೋ ಒಂದು 


ಬಂರಾಗಿರಬಹಂದೆ. 


ತರುವಾಯದ ಶಾಸನಗಳಲ್ಲಿ ಇವರು ಜೈನಧರ್ಮ 
ಪರರಾಗಿದ್ದ ಸಂಗತಿ ಬಿ.ಎಲ್‌. ರೈಸರ ಗಮನಕ್ಕೆ ಬಂದಿದೆ. 
ಮಲ್ಲೇನಹಳ್ಳಿ ಮತ್ತು ಮುತ್ತುಳ್ಳಿಯ ಶಾಸನಗಳು ಜೈನ 
ಪರವಾಗಿವೆ. ಆದರೆ ಇವುಗಳಲ್ಲಿ ಸೇನವಾರರು ಜೈನಧರ್ಮ 
ಪರವಾದ ನಿಲುವು ತಾಳಿದ್ದರೆಂಬುದರ ನೇರ ಪುರಾವೆಗಳು 
ಲಭ್ಯವಾಗಿಲ್ಲ. 


ಗೋಸಾಸ ದಾನದ ಪ್ರತೀಗ್ರಹಿಗಳು ಬ್ರಾಹ್ಮಣ 
ರಲ್ಲದೆ ಜೈನಧರ್ಮೀಯರೂ ಆಗಿರಬಹಂದೆಂಬುದಕ್ಕೆ 
ಇವರ ಶಾಸನಗಳಲ್ಲಿ ಪ್ರ ಇವೆಗೇವೆ. ಆದಿತ್ಕಸೇನಪಂಡಿತ, 
ದೇವೇಂದ್ರಸೇನಪಂಡಿತ ಎಂಬ ಜೈನ ಪ್ರತೀಗ್ರಹಿಗಳ 
ಹೆಸರುಗಳು ಮತ್ತಲ್ಲಿ ಯಂ ಶಾಸನಗಳಲ್ಲಿ ಗೋಚರಿಸಿ 

ಕೊನೆಯದಾಗಿ ಈ ಶಾಸನಗಳಿಂದ ತಿಳಿದುಬರುವ 
ಇನ್ನು ಕೆಲವು ಮುಖ್ಯ ಅಂಶಗಳತ್ತ ನಮ್ಮ ಗಮನ ಹರಿಸ 


ಜನತಾ: ಈಗ ಸಿಕ್ಕಿರುವ ಶಾಸನಗಳಿಂದ ಕ| 
ಒಂದನೆಯ ಕೃಷ್ಣನ ಕಾಲದ ಕನ್ನಡ ಶಾಸನಗಳ ಸಂ 

ಹೆಚು ತ್ತೆಲಿದೆ. ಮುತ್ತಳ್ಳಿಯ ಎರಡು ಗೋಸಾಸ (i 
ಷೂಲಗೇರಿ (3:81, Pro- Report, 1953-57. ನಂ. 


೧೧) ಸೂಡಂಬಿ (ಅದೇ ನಂ. ೧೫) ಮೇದೂರ (ಅದೇ 


13 ಬುಗಾಲದ ಪ್ರಸಿದ್ಧ ಮನೆತನ ಸೇನರು ಇವರ ಸಂಬಂಧಿಗಳಾಗಿರಬಹುದೆಂಬುದು ಡಾ|| ಜಿ.ಎಸ್‌. ದೀಕ್ಷಿತ ಅವರ ಒಂದು ಸೂಚನೆ 


೧೦೨. 


ಇತಿಹಾಸ ದರ್ಶನ 


ನಂ. ೭) ಹೀಗೆ ೫ ಅಥವಾ ೬ ಶಾಸನಗಳು ಅವನ 
ಆಳ್ವಿಕೆಗೆ ನೇರ ಸಂಬಂಧಪಡುತ್ತವೆ. ಇದೇ ರೀತಿ 
ಮುತ್ತಳ್ಳಿಯ ಎರಡು ಗೋಸಾಸಗಳು ರಾಷ್ಟ ಕೂಟ 
ಇಮ್ಮಡಿ ಗೋವಿಂದನ ಕಾಲದಲ್ಲಿ ಹುಟ್ಟಿವೆ. ಈ ದಾಖಲೆ 
ಗಳ ಬಲದಿಂದ ಸಿರಗಂಬಿ (3581, Pro. Report- 


53-57. ನಂ. ೬) ಮತ್ತು ಮೇದೂರ (ಅವೇ ನಂ. ೭) 
ಶಾಸನಗಳನ್ನೂ ಇಮ್ಮಡಿ ಗೋವಿಂದನ ಕಾಲಾವಧಿಗೆ 
ಸೇರಿಸಬಹುದು. ಸಿರಗಂಬಿ ಶಾಸನದಲ್ಲಿ ಎರೆಯಮ್ಮೆ 


ನೆಂಬ ಮಂಡಲೇಶ್ವರನ ಹೆಸರಿದ್ದು ಈ ಬಗ್ಗೆ ಮುಂಚೆ 
ಚರ್ಚಿಸಿದೆ. ಅದೇ ರೀತಿ ಮೇದೂರ ಶಾಸನವು ಜಗತ್ತುಂಗ 


(ಇಮ್ಮಡಿ ಗೋವಿಂದ)ನನ್ನು ಅಕಾಲವರ್ಷನ ಪೌತ್ರ 


ಇತಿಹಾಸ ದರ್ಶನ 


ನೆಂದು ಸ್ಪಷ್ಟವಾಗಿ ಗುರುತಿಸಿದೆ. ನೂಲಗೇರಿ ಶಾಸನದಲ್ಲಿ 
(ಅದೇ ನಂ. ೫) ಮಾರಕ್ಕೆ ಅರಸನ ಹೆಸರೂ ಖಂಡೆ 
ಬಾಗೂರ (ಅದೇ ನಂ. ೮) ಶಾಸನದಲ್ಲಿ ಎರೆಯಮ್ಮನ 
ಹೆಸರೂ ಉಲ್ಲೇಖಗೊಂಡಿರುವುದರಿಂದ ಇವೆರಡು ಕನ್ನಡ 
ಶಾಸನಗಳೂ ಇಮ್ಮಡಿ ಗೋವಿಂದನ ಕಾಲಾವಧಿಗೆ 
ಸೇರಬೇಕು. ಎಂದರೆ ಇಮ್ಮಡಿ ಗೋವಿಂದನ ಕಾಲದ 
ಕನ್ನಡ ಶಾಸನಗಳ ಸಂಖ್ಯೆ ಕನಿಷ್ಟ ಆರು ಎಂದಾಗುತ್ತದೆ. 
ಈ ಕಾರಣ SI ಸಂ. XVII ಮತ್ತು KRT- 
Progress Report 1953-57 ರಲ್ಲಿನ ರಾಷ್ಟ್ರಕೂಟ 


ಶಾಸನಗಳ ಆನುಪೂರ್ವಿಯನ್ನು ಬದಲಿಸಬೇಕಾದ 
ಅನಿವಾರ್ಯತೆ ಈಗ ಒದಗಿ ಬಂದಿದೆ. 
೧೦೩ 


